ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


ಶ್ರೀ ಎಸ್‌.ಆರ್‌. ಪಾಟೀಲ್‌ (ಸ್ಥಳೀಯ 
ಸಂಸ್ಥೆ ಗಳ ಕ್ಸೇತ್ರ) 

ಬಾಗಲಕೋಟೆ-ವಿಜಯಪುರ ಜಿಲ್ಲೆಯ 
ಪ್ರವಾಸೋದ್ಯಮಗಳ ಕುರಿತು. 

15/07/2019 


ಪ್ರವಾಸೋದ್ಯಮ ಮತ್ತು ರೇಷ್ಮೆಸಚಿವರು. 


ಕ್ರಸಂ. ತ್ನ ಕ್‌ 
ಅ) ' ಬಾಗಲಕೋಟಿ-ವಿಜಯಮರ ಜಿಲ್ಲೆಯಲ್ಲಿನ 2018-19 ಸೇ ಸಾಲಿನ ಆಯವ್ಯಯ 
| ಐತಿಹಾಸಿಕ ಸ್ಥಳಗಳಾದಂತಹ ಬಾದಾಮಿ, | ಭಾಷಣದಲ್ಲಿ ಚಾಲುಕ್ಯರ ಶ್ರೀಮಂತ 


| ಪಟ್ಟಿದಕಲ್ಲು, 
ಗೋಲ್‌ಗುಂಬಜ್‌, 


ಇಬ್ರಾಹಿಂ 


ಐಹೊಳೆ, 


ರೋಜಾ, 


| 
| ಇತರೆ ಪ್ರವಾಸಿ ತಾಣಗಳ ಅಭಿವೃದ್ಧಿಗಾಗಿ 
| ಸರ್ಕಾರ ಕೈಗೊಂಡ ಕ್ರಮಗಳೇನು; 


ಪರಂಪರೆಯನ್ನು ಬಿಂಬಿಸುವ ಬಾದಾಮಿ, 
ಪಟ್ಟಿದಕಲ್ಲು ಹಾಗೂ ಐಹೊಳೆ ಪ್ರವಾಸಿ 
ತಾಣಗಳನ್ನು ಒಂದು ಸಮಗ್ರ ಪ್ರವಾಸಿ 
ವೃತ್ತವಾಗಿ ಪರಿಗಣಿಸಿ, ಪಟ್ಟಿದಕಲ್ಲಿನ 
ಕಾಟಾಹುರ ಗ್ರಾಮದಲ್ಲಿ ಲಭ್ಯವಿರುವ ಇಲಾಖೆಯ 
24 ಎಕರೆ 8 ಗುಂಟೆ ವಿಸ್ತೀರ್ಣದ ಜಮೀನಿನಲ್ಲಿ 
ಪ್ರವಾಸಿಗರಿಗೆ ಎಲ್ಲಾ ಪ್ರವಾಸಿ ಸೌಲಭ್ಯಗಳನ್ನು 


ಹಾಗೂ ಕರಕುಶಲ ಮಾರುಕಟ್ಟೆಯನ್ನು 
ಅಭಿವೃದ್ಧಿಪಡಿಸಲು ಕರ್ನಾಟಿಕ ಗೃಹ | 
ಮಂಡಳಿಯನ್ನು ಅನುಷ್ಠಾನ ಸಂಸ್ಥೆಯನ್ನಾಗಿ | 
ಸರ್ಕಾರದ ಆದೇಶ ಸಂಖ್ಯೆ: | 
ಪ್ರಇ/279/ಪ್ರವಾಯೋ/2018, ದಿನಾಂಕ: 
27/12/2018 ರಂತೆ ನೇಮಕ 


ಮಾಡಲಾಗಿರುತ್ತದೆ. ಈ ಯೋಜನೆ ಸಂಬಂಧ 


ರೂ.29.25 ಕೋಟಿಗಳ ಕರಡು ವಿಸೃತ! 


ಯೋಜನಾ ವರದಿಯನ್ನು ಸಲ್ಲಿಸಿರುತ್ತಾರೆ. 


ಬಾಗಲಕೋಟಿ ಜಿಲ್ಲೆಯ ಬಾದಾಮಿ, ; 


ಐಹೊಳೆ ಮತ್ತು ಪಟ್ಟದಕಲ್ಲು ಪ್ರವಾಸಿ 


ತಾಣಗಳನ್ನು ಸಮದಗ್ರವಾಗಿ ಅಭಿವೃದ್ಧಿಪಡಿಸಿ | 


ಪ್ರವಾಸಿ ಸೌಲಭ್ಯಗಳನ್ನು ಕಲ್ಪಿಸುವ ಸಂಬಂಧ 
ke] ಫೆ ಲ್ಲ ) 


ಬಾಗಲಕೋಟೆ ಜಿಲ್ಲೆಯ ಪಟ್ಟಿದಕಲ್ಲಿನಲ್ಲಿರುವ 


ಇಲಾಖೆಯ 24 ಎಕರೆ ಜಮೀನಿನಲ್ಲಿ ಟೂರಿಸಂ 
ಪ್ಲಾಜಾ ನಿರ್ಮಾಣ ಕಾಮಗಾರಿಯನ್ನು 
ರೂ.800.00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ 
ಕೈಗೊಳ್ಳಲು ಸರ್ಕಾರದ ಅನುಮೋದನೆ ನೀಡಿ 
ಮೊದಲನೇ ಕಂತಾಗಿ ರೂ.500.00 ಲಕ್ಸಗಳನ್ನು 
ಕೆ.ಟಿ.ಐ.ಎಲ್‌ ಸಂಸ್ಥೆಗೆ ಬಿಡುಗಡೆ 
ಮಾಡಲಾಗಿದೆ. 


ಬಾದಾಮಿಯಲ್ಲಿ - 75 ಕೊಠಡಿಗಳ ತ್ರಿಸ್ಕಾರ್‌ 
ಹೋಟೆಲನ್ನು ರೂ.1832.00 ಲಕ್ಷಗಳ ಅಂದಾಜು 


ವೆಚ್ಚದಲ್ಲಿ ಕೆ.ಎಸ್‌.ಟಿ.ಡಿ.ಸಿ ಮೂಲಕ | 


ಕೈಗೊಳ್ಳಲು ಸರ್ಕಾರದ 
ನೀಡಲಾಗಿದೆ. 


ಅನುಮೋದನೆ 


ಕ್ರ.ಸಂ. ಪ್ರಶ್ನೆ ಉತ್ತರ 
2019-20ನೇ ಸಾಲಿನ ಆಯವ್ಯಃ ಯ 
ಭಾಷಣದಲ್ಲಿ ವಿಜಯಪುರ ಪವಾಸೋದ್ನ ಮ 
ಚಟುವಟಿಕೆಗಳನ್ನು ಮತ್ತಷ ಷ್ಟು ` ಉತ್ತೆ ್ರೀಜಿಸಲು 
"ವಿಜಯಹರ ಪ್ರವಾಸೋದ್ಯಮ ವ್ಯಾಖ್ಯಾನ 
ಕೇಂದ್ರ” ವನ್ನು ರೂ.100. 00 ಲಕ್ಸ್‌ ಕ್ಸಗಳ ಅಂದಾಜು 
ವೆಚ್ಚ ಸ್ಲದಲ್ಲಿ ಸ್ಥಾ ಪಸಲು. ಕ್ರಮ 
ಕೈಗೊಳ್ಳಲಾಗುವುದು. 
ವಿಜಯಪುರ ನಗರದಲ್ಲಿ ಪ್ರವಾಸಿಗರ 
ಅನುಕೂಲಕ್ಕಾಗಿ ಪ್ರವಾಸಿ ಸೌಲಭ್ಯಗಳ 
ಅಭಿವೃ ದಿ ನ್ಲಿಯನ್ನು ರೂ.500.00 ಲಕ್ಷ ಕ್ಸಗಳ್‌ ; 
| ಅಂದಾಜು. ವೆಚ ಸ್ಲೆದಲ್ಲಿ ಕೈ ಗೊಳ್ಳ. ಲು ಸರ್ಕಾರದ 


ಕೆ.ಟಿ.ಐ.ಎಲ್‌ ಸಂಸ್ಥೆಗೆ ಬಿಡುಗಡೆ 
ಮಾಡಲಾಗಿದೆ. 
ವಿಜಯಪುರದಲ್ಲಿ 75 ಕೊಠಡಿಗಳ 


ತ್ರಿಸ್ಟಾರ್‌ ಹೋಟೆಲನ್ನು ರೂ.1674.00 ಲಕ್ಟಗಳ 
ಅಂಬಾಜು ವೆಚ್ಚದಲ್ಲಿ _ ಎಸ್‌.ಟಿ.ಡಿ.ಪಿ ಮೊಲಕ 


ಅನುಮೋದನೆ ಫಡ ಪೂರ್ಣ ' ಅನುದಾನವನ್ನು | 


KA ಗೊಳ್ಳ: ಲು ಸರ್ಕಾರದ ಅನುಮೋದನೆ 
ನೀಡರುಕ್ತ. ದೆ. 
| ಇದಲ್ಲ ದೇ, ಬಾಗಲಳೋಟಿ- ವಿಜಯಪುರ 
l ಜಿಲ್ಲೆಯಲ್ಲಿನ ಐತಿಹಾಸಿಕ ಪ್ರವಾಸಿ ತಾಣಗಳ 
| ಬಳಿ” ಕೈಗೊಂಡಿರುವ ಪ್ರವಾಸೋದ್ಯಮ 
| ಅಭಿವೃದ್ಧಿ ಕಾಮಗಾರಿಗಳ ' ವಿವರವನ್ನು 
ಅನುಬಂಧದಲ್ಲಿ ಒದಗಿಸಿದೆ. 
ಆ) ಸದರಿ ಸ್ಥಳಗಳ ಅಭಿವೃದ್ಧಿಗಾಗಿ 
ಕಾಯ್ದಿರಿಸಿದ ಹಣ ' ಹಾಗೂ ಅನುಬಂಧದಲ್ಲಿ ಒದಗಿಸಿದೆ. 
ಬಿಡುಗಡೆಗೊಳಿಸಿದ ಹಣ ಎಷ್ಟು; 
ಇ) ಈ ಐತಿಹಾಸಿ ಸ್ಥಳಗಳ 
ಅಭಿವೃದ್ಧಿಯನ್ನು ಸಮರೋಪಾದಿಯಲ್ಲಿ ಉಚೆ ವಿಸುವುದಿಲ್ಲ. 
ಕೈಗೊಳ್ಳಲು ಸರ್ಕಾರಕ್ಕೆ ಇರುವ ಹ 
ತೊಂದರೆಗಳೇನು? 


ಪ್ರಇ 4 ಪ್ರವಾವಿ 2019 


:ರಾ.ಮಹೇಶ್‌) 
ಪ್ರವಾಸೋದ್ಯಮ ಮತ್ತು ರೇಷ್ಮೆ ಸಚಿವರು 


ಅನುಬಂಧ 


(ಪ್ರಶ್ನೆ ಸಂಖ್ಯೆ : 118) 


ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿನ ಐತಿಹಾಸಿಕ ಸ್ಥಳಗಳ. ಬಳಿ 
ಕೈಗೊಂಡಿರುವ ಪ್ರವಾಸೋದ್ಯಮ ಅಭಿವೃದ್ಧಿ ಕಾಮಗಾರಿಗಳ ವಿವರ 


(ರೂ. ಲಕ್ಷಗಳಲ್ಲಿ) 


ಶೀ 


ಯೋಜನೆಗಳ ವಿವರ 


ಅಂದಾಜು 
ಮೊತ್ತ 


ಈವರೆಗೂ 
ಬಿಡುಗಡೆ 

ಮಾಡಿರುವ 
ಅನುದಾನ 


2019-20ನೇ | 
ಸಾಲಿನಲ್ಲಿ 
ಕಾಯ್ದಿ! ಡಿ 
ಸಿರುವ 
ಅನುದಾನ 


ನಜಜಾಪಾರ ಇಲ್ಲ್‌ 


ಬಿಜಾಪುರ ಸಗರದ ಹಲವಾರು ಪ್ರವಾಸಿ ಸ್ಮಾರಕಗಳಿಗೆ ಸಂಪರ್ಕ 
ರಸ್ತೆಗಳ ಅಭಿವೃದ್ಧಿ ಹಾಗೂ ಇತರೆ ಮೂಲಭೂತ ಸೌಲಭ್ಯ 
ಕಲ್ಪಿಸುವ ಯೋಜನೆ. 


100.00 


100.00 


ಬಿಜಾಪುರ ಜಿಲ್ಲೆಯಲ್ಲಿನ ಪ್ರವಾಸಿ ತಾಣಗಳಲ್ಲಿ ಮೂಲಭೂತ 
ಸೌಲಭ್ಯಗಳ ನಿರ್ಮಾಣ. 


100.00 


ಬಿಜಾಪುರ ನಗರದ ವಿಶ್ವವಿಖ್ಯಾತ ಗೋಲ ಗುಮ್ಮಟಿ ಆವರಣದಲ್ಲಿ] 
ಇಲಾಖೆಯಿಂದ ಅಳವಡಿ ಸಿರುವ ಹೊನಲು ಬೆಳಕಿನ ದುರಸ್ಥಿ 
ಕಾಮಗಾರಿ. 


11.00 


11-00 


ಬಿಜಾಪುರ ಜಿಲ್ಲೆಯ ಬೂತನಾಳ ಕೆರೆ ಪ್ರದೇಶದಲ್ಲಿ ಕೇಂದ್ರ 
ನೆರವಿನ ಯೋಜನೆ ಅಡಿ, ಪಾಥ್‌ ವೇ, ಉದ್ಯಾನವನ, 
ಶೌಚಾಲಯ, ಆಸನಗಳ ವ್ಯವಸ್ಥೆ ಹಾಗೂ ಪರಗೋಲ ಮುಂತಾದ 
ಪ್ರವಾಸಿ ಸೌಲಭ್ಯಗಳ ನಿರ್ಮಾಣ. 


113.82 


113.82 


ಬಿಜಾಪುರ ನಗರದಲ್ಲಿರುವ ಸಾಹಸ್ರಪಣಿ ಪಾರ್ಶನಾಥ ದಿಗಂಬರ 
ಚೈನ ಮಂದಿರದ ಬಳಿ ಯಾತ್ರಿನಿವಾಸ. 


60.00 


60.00 


ಬಿಜಾಪುರ ನಗರದಲ್ಲಿನ ರೈಲು ನಿಲ್ದಾಣದಿಂದ ಗೋಲು ಗುಮ್ಮಟ 
ಮುಖ್ಯರಸ್ತೆ ವರೆಗೆ ರಸ್ತೆ ಅಭಿವೃದ್ಧಿ. 


66.10 


66.10 


ಬಿಜಾಪುರ ನಗರದ ಬಸ್‌ ನಿಲ್ಫಾಣದಿಂದ ಉಪ್ಲಿ ಬುರುಜ ವರೆಗಿನ 
(ವಯಾ ಜೋಡು ಗುಮ್ಮಟ) ಮುಖ್ಯರಸ್ತೆವರೆಗೆ ರಸ್ತೆ ಅಭಿವೃದ್ಧಿ. 


126.00 


126.00 


8 


ವಿಜಾಪುರ ನಗರದಲ್ಲಿನ ಬಡೀ ಕಮಾನ್‌ ನಿಂದ ರೈಲು! 
ನಿಲ್ದಾಣದವರೆಗೆ ಮುಖ್ಯರಸ್ತೆ ಅಭಿವೃದ್ಧಿ. 


50.00 


50.00 


ಬಿಜಾಪುರ ನಗರದಲ್ಲಿರುವ ಗೋಲ್‌ ಗುಂಬಜ್‌ ಪ್ರವಾಸಿ 
ಸ್ಥಳವನ್ನು ವೀಕ್ಷಿಸಲು ಬರುವ ಪ್ರವಾಸಿಗರ ಅನುಕೂಲಕ್ಕಾಗಿ 14 
ಸೀಟುಗಳ ಬ್ಯಾಟರಿ ಚಾಲಿತ 2 ವಾಹನಗಳ ಖರೀದಿ. 


16.88 


16.88 


(ರೂ. ಲಅಕ್ಸಗಳಲ್ಲಿ) 
[2013-20ae 
ಕ್ರ. ಅಂದಾಜು | ಬಿ: 
ಠಿ ರ ಕಾಯ್ದಿರಿ 
ಸಂ. ಇಹೋಜನಿಗಳ ವಿವ ಮೊತ್ತ ಮಾಡಿರುವ ಸ 
ಅನುದಾನ 
ಅನುದಾನ 
ಬಿಜಾಪುರ ನಗರದಲ್ಲಿರುವ ಇಬ್ರಾಹಿಂ ರೋಜಾ ಪ್ರವಾಸಿ ಸ್ಥಳದ] 
ಪಃ ಕ ಪ್ರವಾಸಿ ಸ್ಥಳವನನು। 
10 ಬಳಿ 1! ವಾಹನ ಹಾಗೂ ಪಟ್ಟದ ಕಲ್ಲು ಪ್ರವಾ: ಸ್ಮ 2295 22.95 ೪ 
ವೀಕ್ಷಿಸಲು ಬರುವ ಪ್ರವಾಸಿಗರ ಅನುಕೂಲಕ್ಕಾಗಿ 2 ವಾಹನ 
ಒಟ್ಟು 11 ಸೀಟುಗಳ ಬ್ಯಾಟಿರಿ ಚಾಲಿತ 3 ವಾಹನಗಳ ಖರೀದಿ. 
I 
1 ವಿಜಯಪುರ ನಗರವನ್ನು ಮಾದರಿ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ 1000.00 350.00 ೫ 
ಪಡಿಸುವ ಯೋಜನೆ 
12 Jವಿಜಯಮರ ನಗರದಲ್ಲಿ ಟೂರಿಸಂ ಪ್ಲಾಜಾ ಸ್ಥಾಪನೆ 169.00 169.00 ನಾ 
ಪ ಜಿಲ್ಲೆ ಕುಮಟಗಿ ಯಿಂದ ಟರ್‌ ಪೆವಿಲಿಯನ್‌ 
ಸತ [ನಿಟಯಮರ ಜಲ್ಲಿ ಕುಮ ದ 75.00 25.00 50.00 
(ಬೇಸಿಗೆ ಅರಮನೆ) ವರೆಗೆ ರಸ್ತೆ ಸುಧಾರಣೆ. 
ಪು ನಗರದಲ್ಲಿ ಪ್ರವಾಸಿಗರ ಮುಕ ಗಿ ಪ್ರವಾಸಿ 
7 |ನಯನುತೆ ಸ ಲ ಅರಾಕತಲಕ್ಟಾಗಿ: ಪ್ರವಾಸಿ] ಸ | § 
ಸೌಲಭ್ಯ ಅಭಿವೃದ್ಧಿ (ಇಂಟರ್‌ ಪ್ರಿಟೇಶನ್‌ ಸೆಂಟರ್‌ ಇತ್ಯಾದಿ). 
5 ಸಿಂದಗಿ ಬೈಪಾಸ ದಿಂದ ಗೋಲಗುಮ್ಯಟಿ ವರೆಗೆ ರಸ್ತೆ ಸುಧಾರಣ್‌ 100-00 ik K 
ಮಾಡುವುದು. 
16 |ನಿಜಯಪುರ ಜಿಲ್ಲೆಯ ಅಲಮಟ್ಟಿ ಪ್ರದೇಶವನ್ನು ಸಮಗ್ರ ಪ್ರವಾಸಿ Ts _ ic 
ತಾಣವಾಗಿ ಅಭಿವೃದ್ಧಿಪಡಿಸುವ ಯೋಜನೆ. 
f— + 
[ ಒಟ್ಬು| 2980.98 
SE ಜಿಲ್ಲ್‌ 
ಬಾದಾಮಿ ಪಟ್ಟಿಣದಲ್ಲಿರುವ ಡಾ: ಬಿ.ಆರ್‌.ಅಂಬೇಡ್ಕರ್‌ 
17 ವೃತ್ತದಿಂದ ಪ್ರಸಿದ್ಧ ಗುಹಾಂತರ ದೇವಾಲಯಗಳಿಗೆ ಸಂಪರ್ಕ! 45.00 45.00 ಮು 
ರಸ್ತೆ ಅಭಿವೃದ್ಧಿ. 
F IN -] 
ವಿಶ್ವ್ಷಪರಂಪರಾ ಕೇಂದ್ರವಾದ ಪಟ್ಟಿದಕಲ್ಲಿನಲ್ಲಿ ಪ್ರವಾಸಿ 
18 £ Ke kd Rl Kj 100.00 100.00 
ಸೌಲಭ್ಯಗಳನ್ನು ನಿರ್ಮಿಸಲು ಜಮೀನು ಖರೀದಿಸುವ ಬಗ್ಗೆ. 
~t | 
ಬಾದಾಮಿಯಲ್ಲಿ ಮಾನವವಿಕಾಸ ಪಾರ್ಕ್‌ ನಿರ್ಮಾಣ, 
19 ಈ 47.84 35.00 has 
wi 
ಬಾದಾಮಿ ತಾಲ್ಲೂಕಿನ ಪಟ್ಟದಕಲ್ಲಿನ ದೇವಾಲಯಕ್ಕೆ] 
20 [ಹೋಗುವ ಸಂಪರ್ಕರಸ್ತೆ ಕಿ.ಮೀ. 0.0 ರಿಂದ 1.00 ವರೆಗೆ 120.00 120.00 4 
ಅಭಿವೃದ್ಧಿ. pS 
T | a 
2 ಬಾದಾಮಿಯ ಹೋಟೆಲ್‌ ಮಯೂರ ಚಾಲುಕ್ಯ ಉನ್ನತೀಕರಣ 18.98 18.98 
ಕಾಮಗಾರಿಯ ಉಳಿಕೆ ಕಾಮಗಾರಿಗಳು. ” i | 
[ L [ 


(ರೂ. ಲಕ್ಸೆಗಳಲ್ಲಿ) 


2019-20ನೇ 
ಕ್ರ ಅಂದಾಜು ಸಾಲಿನಲ್ಲಿ 
ಯೋಜನೆಗಳ ವಿವರ p ಯ್ದ 
ಸೆಂ. ಮೊತ್ತ | ಮಾಡಿರುವ ಗಾ 
ಅನುದಾನ ೫ 
oe 
ಬಾದಾಮಿಯ ಅಗಸ್ಪೃತೀರ್ಥದ ಬಳೆ ಕಾಲುಪಥ ಕಾಮಗಾರಿಯ] r 
22 48 — 
ಉಳಿಕೆ ಕಾಮಗಾರಿಗಳ ನಿರ್ಮಾಣ. Ws 
ರ T 
ಬಾದಾಮಿ ತಾಲ್ಲೂಕಿನ ಮಹಾಕೂಟಿದಲ್ಲಿ ಡಾರ್ಮಿಟರಿ ಪ್ರವಾಸಿ 
23 |ಮಾಹಿತಿ ಕೇಂದ್ರ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳ] ' 81.77 81.77 ಜಿ 
ಉಳಿಕೆ ಕಾಮಗಾರಿ. 
24 ಬಾದಾಮಿ ತಾಲ್ಲೂಕಿನ ಸುಕ್ಸೇತ್ರ ಶ್ರೀ ಬನಶಂಕರಿಯಲ್ಲಿ| 100.00 100.00 
ಯಾತ್ರಿನಿವಾಸ ನಿರ್ಮಾಣ. | | 
ಬಾದಾಮಿ ಹಾಗೂ ಪಟ್ಟಿದಕಲ್ಲುಗಳಲ್ಲಿ ಪ್ರಚಾರ ಕೇಂದ್ರ 
25 ೫ ಈ” “| 16.00 16.00 ಈ 
ನಿರ್ಮಾಣ. 
ಬಾದಾಮಿಯಲ್ಲಿ ಮಿನಿ ವಿಧಾನಸೌಧದ ಪಕ್ಕದಲ್ಲಿರುವ 
26 p ಾನಥೌಭದ  ಕುಳ್ಳಿದೇಲ್ಲ 3710 | 370 - 
ಇಲಾಖಯ ಜಮೀನಿಗೆ ತಂತಿ ಬೇಲಿ ನಿರ್ಮಾಣ. 
T — 
ಪಟ್ಟದಕಲ್ಲಿನ ಹತ್ತಿರ ಕಾಟಾಪುರ ಸರ್ವೇ ನಂಬರ್‌ ನಲ್ಲಿರುವ 
9 ಕ ಈ 12.21 12.21 — 
24 ಎಕರೆ ಇಲಾಖೆಯ ಜಮೀನಿಗೆ ತಂತಿ ಬೇಲಿ ನಿರ್ಮಾಣ 
ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಈಾಲಲ್ಲೂಕಿನ| 1 
ಗಲಕೋಟೆ-ಬಿಳಿಗಿರಿರಂಗನಬೆಟ್ಟಿ ಹೆ-57 ರ ಕಿ.ಮೀ. 
28 [ಲಕಾ ಂಗನಿಟ್ಯ ನ “| 975.00 | 73100 | 24400 
7.73 ರಿಮದ 29.38 ರ ವರೆಗೆ ಹಾಗೂ 34.10 ರಿಂದ 37.80! 
ರ ವರೆಗೆ ರಸ್ತೆ ಸುಧಾರಣೆ ಮಾಡುವುದು. fA 
iW 
ಬಾಗಲಕೋಟಿ ಜಿಲ್ಲೆಯ. ಪಟ್ಟದಕಲ್ಲಿನಲ್ಲಿರುವ ಇಲಾಖೆಯ 24 *] 
29 ನ 800.00 .| 500.00 - 
ಎಕರೆ ಜಮೀನಿನಲ್ಲಿ ಟೂರಿಸಂ ಪ್ಲಾಜಾ ನಿರ್ಮಾಣ 
ಹುನಗುಂದ ತಾಲ್ಲೂಕಿನ ರಾಮದಾಳ-ಐಹೊಳೆ-ಕೆಲ್ಲೂರು। 
30 |ಜಿಲ್ಲಾ ಮುಖ್ಯ ರಸ್ತೆ 0.00 ಕೀಮೀ. ನಿಂದ 10.10 ಕೀ.ಮೀ| 250.56 250.56 
ವರೆಗೆ ರಸ್ತೆ ಅಭಿವೃದ್ಧಿ. 
ಹುನಗುಂದ ತಾಲ್ಲೂಕಿನ ಐಹೊಳೆ ಪ್ರದೇಶದಲ್ಲಿ ವಿವಿಧ 
31 [ಸ್ಮಾರಕಗಳನ್ನು ಸಂಪರ್ಕಿಸುವ ಕೂಡುರಸ್ತೆಗಳ ಅಭಿವೃದ್ಧಿ 200.00 100.00 ಜ್‌ 
RIDF-XIX - R-19411 
} | 1 
ಹುನಗುಂದ ತಾಲ್ಲೂಕಿನ ಗುಡೂರು-ಮರಡಿ-ಗಜೇಂದ್ರಗಡ। 
32:|ಜಿ.ಮು ರಸ್ತೆ ಕಿ.ಮೀ 00 ರಿಂದ 1030 ವರೆಗೆ| 400.00 300.00 = 
ಅಗಲೀಕರಣ/ಸುಧಾರಣ್‌ ಮಾಡುವುದು 


. (ರೂ. ಲಕ್ಷಗಳಲ್ಲಿ)- 
T 2019-20ನೇ 
[ಲ 
A ಅಂದಾಜು ಬಿ 
೪ ವಿವರ ಕಾಯಿರಿ 
ಸಂ. ಯೋಜನೆಗಳ 'ವಿವ ಮೊತ್ತ | ಮಾಡಿರುವ ನ 
ಅನುಬಾನ: - - 
ಅನುದಾನ 
- | 
ಹುನಗುಂದ ತಾಲ್ಲೂಕಿನ  ರಾಮದುರ್ಗ-ಮಾನವಿ ರಾಜ್ಯ 
ಹೆದ್ದಾರಿ-14 ರ ಕಿ.ಮೀ 68.11 ರಿಂದ 74.00, 76.00 ರಿಂದ 
33 [3 4 °=| 65000 | 488.00 | 16200 
76.688, 76.865 ರಿಂದ 7700 ಹಾಗೂ 77248 ರಿಂದ 
79.385 ವರೆಗೆ ಅಗಲೀಕರಣ/ಸುಧಾರಣಿ ಮಾಡುವುದು. 
ಬಾಗಲಳೋಟಿ ಜಿಲ್ಲೆಯ ಬಾದಾಮಿ ಎಷ — 
34 |ನಟ್ಟಿದಕಲ್ಲುಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ sid ® 
ಪಾರ್ಕಿಂಗ್‌ ಸೌಲಭ್ಯ ಸ್ಮಾರಕಗಳಿಗೆ ಹೋಗುವ ದಾರಿಯಲ್ಲಿ] 
ಸೂಚನಾ ಫಲಕ ಅಳವಡಿಕೆ 
! | 3888.96| 
ಗ್ರ್ಯಾಂಡ್‌ ಟೋನಬಿಲ್‌ 6869.94[ 


